KA/BG-GPO/2515/\WPP-47 / 2009-2011 






ಸಂಪುಟ ೧೪೪ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಬೆಂಗಳೂರು, ಗುರುವಾರ, ನವೆಂಬರ್‌ ೫, ೨೦೦೯ (ಕಾರ್ತೀಕ ೧೪, ಶಕ ವರ್ಷ ೧೯೩೧) ಸಂಚಿಕೆ ೪೪ 





ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 224 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್‌, 2009 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 


ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 





ಣ್‌ 
ಕ್ರಸಂ 


ಭೂ ನ್ಯಾಯ ಮಂಡಳಿಯ 
ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





1 


ಶಿಕಾರಿಪುರ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ 


1, 


ಶ್ರೀ ಕೆ.ಜಿ. ಶಿವಪ್ಪಯ್ಯ ಬಿನ್‌ ವಿರೂಪಾಕ್ಷಯ್ಯ 
ಈಸೂರು, ಶಿಕಾರಿಪುರ ತಾಲ್ತೂಕು, ಶಿವಮೊಗ್ಗ ಜಿಲ್ಲೆ 





ಶ್ರೀ ಎ.ಹೆಚ್‌. ನಾಗರಾಜಪ್ಪ ಬಿನ್‌ ಹಾಲಪ್ಪ, 
ಕಪನಹಳ್ಳಿ, ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 





ಟು 


. ಶ್ರೀಮತಿ ರೇಖಾ ರಾಜಶೇಖರ್‌, 


ಸಾಲೂರು, ಶಿಕಾರಿಪುರ ತಾಲ್ತೂಕು, ಶಿವಮೊಗ್ಗ ಜಿಲ್ಲೆ 














- ಶ್ರೀ ಕೆ. ಪಾಲಕ್ಷಪ್ಪ ಬಿನ್‌ ಯಲ್ಲಪ್ಪ (ಮೀಸಲು) 


ಜಾವಗಟ್ಟೆ, ಶಿಕಾರಿಪುರ ತಾಲ್ತೂಕು, ಶಿವಮೊಗ್ಗ ಜಿಲ್ಲೆ. 





ಪಿ.ಆರ್‌. 591 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


(೭೪೫) 





೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೪ಎ 





LABOUR SECRETARIAT 
NOTIFICATION 
No. LD 345 LSI 2009, Bangalore, Dated: 8" October, 2009 
In exercise of the powers conferred by section 87 read with 91-A of the ESI Act (Central Act 34 of 
1948) the Government of Karnataka hereby exempts M/s Malnad Areca Marketing Co-operative Society 
Limited, Shimoga from the operation of the said Act for the period of one year from 1.1.2009 to 
31.12.2009 subject to the following conditions.viz., 





i) The employer shall maintain a register showing the names and designations of the exempted 
employees and 





ii) The contribution paid in respect of the employee (both the employer and employee) during the 
period before he exempted under this Notification shall continue to receive such benefit under 











the said Act to which he would be entitled on the basis of the contribution paid in respect of him. 





By Order and in the name of the Governor of Karnataka, 
GOVINDASWAMY 


P.R. 592 Desk Officer, 
Labour Department (ESIS (M) Services) 
REVENUE SECRETARIAT 
NOTIFICATION 


No. RD 212 TNR 2009, Bangalore, Dated: 12" October, 2009 

According to Section 4 (A) of the Karnataka Transparency Public Procurement Act the Provisions 
of Chapter || shall not apply to Procurement of goods and services during the period of natural calamity or 
emergency declared by the Government. 

As per Notification No. :RD 212 TNR 2009 dated:12.10.2009 78 Taluks of 13 Districts have been 
declared as flood effected. All flood relief works like procurement of goods and services and works taken 
to words flood relief works are exempted from Karnataka Transparency Public procurement Act as per 
section 4 (A) of the Karnataka Transparency Public procurement Act. 

This Notification is issued for the purpose of flood relief works and shall be valid till 31.3.2010. 

M.S. DESAI 
Special Officer & Ex-officio 
P.R. 593 Deputy Secretary to Government 
Revenue Department (Disaster Management) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 165 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌, 2009 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ನಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 























ಕ್ರಸಂ | ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
1 ಕಾಪು ಉಡುಪಿ ತಾಲ್ಲೂಕು, |1. ಶ್ರೀ ಚಂದ್ರಪ್ಪ ಪಿಲಿಮಾರು ಬಿನ್‌. ದಿ ಗುರುವಪ್ಪ (ಮೀಸಲು) 
ಉಡುಪಿ ಜಿಲ್ಲೆ ದರಾಸು ಹೌಸ್‌, ಅಂಚೆ ಪಲಿಮಾರು, ಉಡುಪಿ ಜಿಲ್ಲೆ 
2. ಶ್ರೀ ಗೋಪಾಲ ಆರ್‌.ಕೆ. (ಮೊಗವೀರ) ಬಿನ್‌ ದಿ. ರಾಮ್‌ ಕರ್ಕೇರ ದುರ್ಗಿ 
ನಿಲಯ, ಮಟುಕೊಪಲ ಅಂಚೆ ಮಟ್ಟು ವಯಾ ಕಟಪಾಡಿ, ಉಡುಪಿ ಜಿಲ್ಲೆ 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ೭೪೭ 

3. ಶ್ರೀ ಸುಧಾಮ ಶೆಟ್ಟಿ ಬಿನ್‌ ದಿ. ಮುದ್ದುಶೆಟ್ಟಿ, 

ಬೆಟ್ಟು ಮನೆ, ಮಲ್ಲಾರು (ಗ್ರಾ.ಅಂ) ಕಾಪು. ಉಡುಪಿ ಜಿಲ್ಲೆ 

4. ಶ್ರೀ ಚಂದ್ರಶೇಖರ ಶೆಟ್ಟಿ, ವಕೀಲರು ಬಿನ್‌ ಲೇ. ಕುಮಾರ ಶೆಟ್ಟ 
ಹೊಸಮನೆ, ಪೊಲ್ವ ಅಂಚೆ, ಉಚ್ಚಿಲ ಉಡುಪಿ ಜಿಲ್ಲೆ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 594 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 184 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ | ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
1 ಕೋಲಾರ ತಾಲ್ಲೂಕು, |1. ಶ್ರೀ ಎಂ. ರಾಜೇಶ್‌ ಬಿನ್‌ ಬಿ. ಮುನೇಗೌಡ, 
ಕೋಲಾರ ಜಿಲ್ಲೆ ಶೆಟ್ಟಿಹಳ್ಳಿ ವೇಮಗಲ್‌ ಹೋಬಳಿ, ಕೋಲಾರ ತಾಲ್ಲೂಕು 





2. ಶ್ರೀ ಸಿ. ಪಾಪೆಗೌಡ ಬಿನ್‌ ವಿ. ಚೌಡಪ್ಪ, 
ಹೊದಲವಾಡಿ, ಕೋಲಾರ ತಾಲ್ಲೂಕು 

3. ಶ್ರೀ ವೈ.ಎ. ಸರ್ವೇಶ್‌ ಬಿನ್‌ ಅಶ್ವತ್ಥಪ್ಪ 
ಯಲವಾರ ಕಾಮದೇನುಹಳ್ಳಿ 

4. ಶ್ರೀ ನಾರಾಯಣಸ್ವಾಮಿ ಬಿನ್‌ ವೆಂಕಟರಾಮಪ್ಪ, (ಮೀಸಲು) 
ಹೋಳೂರು, ಕೋಲಾರ ತಾಲ್ಲೂಕು 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 595 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 185 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್‌, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ | ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1 ಅರಸೀಕೆರೆ ತಾಲ್ಲೂಕು, 1. ಶ್ರೀ ಮಂಜುನಾಥ ಬಿನ್‌ ಕೇಶವಯ್ಯ (ಮೀಸಲು) 
ಹಾಸನ ಜಿಲ್ಲೆ ಯಡವನಹಳ್ಳಿ ಪೋ:ಗಂಡಸಿ, ಹೋಬಳಿ ಅರಸೀಕೆರೆ ತಾಲ್ಲೂಕು 





2. ಶ್ರೀ ಬಿ.ಜಿ. ಮಂಜುನಾಥ ಬಿನ್‌ ಬಿ.ಸಿ. ಗಂಗಾಧರಪ್ಪ 
ನಿವೃತ್ತಿ ಸ್ಕೂಲ್‌ ಮಾಸ್ಟರ್‌, ಬೆಳಗುಂಬ ಪೋ: ಅರಸೀಕೆರೆ ತಾಲ್ಲೂಕು 

















೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೪ಎ 
3. ಶ್ರೀ ಜಿ.ಜೆ. ವೀರಭದ್ರಸ್ವಾಮಿ ಬಿನ್‌ ಜಿ.ಎಸ್‌. ಜಯದೇವಪ್ಪ 
ಗೊಲ್ಲರಹಳ್ಳಿ, ಕರಗುಂದ ಅಂಚೆ, ಜಾವಗಲ್‌ ಹೋಬಳಿ, 

ಅರಸೀಕೆರೆ ತಾಲ್ಲೂಕು 
4. ಶ್ರೀ ರುದಪ್ಪ ಬಿನ್‌ ಶಂಕರಪ್ಪ ಎ 
ಮಲ್ಲಾಪುರ ಬಾಣಾವರ ಪೋ:ಅರಸೀಕೆರೆ ತಾಲ್ಲೂಕು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 596 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 56 ಮನೋಮು 2009, ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್‌, 2009 
Consulate of Federal Republic of Germany (FRG) ಇವರು Prestige Estates Projects Private Ltd., 
ಇವರೊಂದಿಗೆ ಮಾಡಿಕೊಳ್ಳುವ ರೆಂಟಲ್‌ ಲೀಸ್‌ ಒಪ್ಪಂದ ಕರಾರು ಪತ್ರಗಳ ನೋಂದಣಿಗೆ ತಗಲುವ ಮುದ್ರಾಂಕ ಶುಲ್ಕದ 
ಪಾವತಿಯಿಂದ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 9(1)(ಎ)ರನ್ವಯ ಶೇ. 50 ರಷ್ಟು ರಿಯಾಯಿತಿ ಮತ್ತು 
ನೋಂದಣಿ ಶುಲ್ಕದ ಪಾವತಿಯಿಂದ ನೋಂದಣಿ ಕಾಯ್ದೆ 1908ರ ಕಲಂ 78ರನ್ವಯ ಪೂರ್ಣ ವಿನಾಯಿತಿಯನ್ನು 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ 
ಪಿ.ಆರ್‌. 597 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 69 SPS 2009, Bangalore, Dated: 16" October, 2009 
The Notification No:1-18012/8/2006-IPS-l, dated:12.10.2009 of Government of India, Ministry of 
Home Affairs, New Delhi is hereby republished: 


".!10.1-18012/8/2006-1೧ 5-1 
Government of India/Bharat Sarkar 
Ministry of Home Affairs/Grih Mantralaya 
New Delhi, the 12" October, 2009 
NOTIFICATION 

In exercise of the powers conferred by Rule 3-A of the Indian Police Service (probation) Rules, 
1954 the President is pleased to confirm the following members of the Indian Police Service allocated to 

the Cadre of Karnataka in the Indian Police Service, with effect from the dates indicated against each: 














Sl.No. Name of the officers (S/Shri) Date of Confirmation 
1 H.V. Revanna 5.11.2008 
2 H.S. Venkatesh 5.11.2008 
3 T.G. Krishna Bhatta 5.11.2008 

















೦.5. ASHOK 
Under Secretary to the Government of India 
By Order and in the name of the Governor of Karnataka, 
ASHOK P. ATRE 
P.R. 598 Under Secretary to Government, 
Department of Personnel and Administrative Reforms (Services-IV) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ೭೪೯ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 70 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್‌, 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ 70 ಸಿಎನ್‌ ಎಸ್‌ 2008 ದಿನಾಂಕ:26.8.2009ರಲ್ಲಿ ದಿ ಕರ್ನಾಟಕ ಸೆಂಟ್ರಲ್‌ 
ಕೋ-ಆಪರೇಟಿವ್‌ ಬ್ಯಾಂಕ್‌ ನಿ. ಧಾರವಾಡ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಪುಲಕೇಶಿ ಗೂಳಪ್ಪ ಉಪನಾಳ, 
ಸಾ:ಲಕ್ಷ್ಮೇಶ್ವರ, ಗದಗ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11)ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ 
ಎಸ್‌.ಎಂ. ಪಾಟೀಲ್‌, ಮಲ್ಲಸಮುದ್ರ ತಾ:ಗದಗ ಜಿ:ಗದಗ ಇವರನ್ನು ದಿ ಕರ್ನಾಟಕ ಸೆಂಟ್ರಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ 
ನಿ. ಧಾರವಾಡ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 599 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 





ಅಧಿಸೂಚನೆ 
ಸಂಖ್ಯೆ: ಸಿಒ 111 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ರಾಯಭಾಗ್‌ ತಾಲ್ಲೂಕಿನ ಕುಡಚಿ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿ, 
(ಎಲ್‌ಎಸ್‌ಎಂಪಿಸಿಎಸ್‌) ಕುಡಚಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಜಿನ್ನತಾಯಿ ಕಮಲಸಾಬ ಜಿನ್ನಬಡೆ, ಕುಡಚಿ 

2. ಶ್ರೀಮತಿ ಶಾನಕ್ಕಾ ಅಣ್ಣಾಪ್ಪ ಮೇತ್ರೆ, ಕುಡಚಿ 

3. ಶ್ರೀ ಮಹಾದೇವ ಪರಸಪ್ಪಾ ಗಸ್ತಿ, ಕುಡಚಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 600 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 117 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕಿನ ಸಹಕಾರ ಕೇಂದ್ರ ಸಗಟು ಮಾರಾಟ ಸ್ಟೋರ್ಸ್‌ ನಿ. (ಜನತಾ ಬಜಾರ್‌), 
ಹಿರೇಕೆರೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೪ಎ 





1. ಶ್ರೀ ಪರಮೇಶಪ್ಪ ದುರಗಪ್ಪ ದೊಡ್ಡಮನಿ ಸಾ:ಅಡಿನಕೊಪ್ಪ 

2. ಶ್ರೀ ಕುಮಾರ ತಿಮ್ಮನಗೌಡ ಕರೇಗೌಡ್ರ ಸಾ:ಅಬಲೂರ 

3. ಶ್ರೀಮತಿ ಸುನಂದಾ ಬಸವರಾಜ ಗದ್ದೇರ, ಸಾ: ಹಿರೇಕೆರೂರ, ಕೆ.ಹೆಚ್‌.ಬಿ. ಕಾಲೋನಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 601 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 121 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ 121 ಸಿಎನ್‌ಎಸ್‌ 2008 ದಿನಾ೦ಕ:5.11.2008ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ.ಮದ್ದೂರು ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಮರಿಚೆನ್ನೇಗೌಡ ಬಿನ್‌ ಅಂಕೇಗೌಡ, ಅಣ್ಣೂರು ಗ್ರಾಮ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11)ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ 
ಎಸ್‌. ಗಿರೀಶ್‌ ಬಿನ್‌ ಲೇ: ಎಂ.ಬಿ. ಶಿವಣ್ಣ, ಕುದರಗುಂಡಿ, ಗೆಜ್ಜಲಗೆರೆ ಇವರನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ. ಮದ್ದೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 


ಪಿ.ಆರ್‌. 602 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ: ಸಿಒ 122 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಕೆ.ಎಸ್‌. ದಿನೇಶ್‌ 
ಬಿನ್‌ ಸೋಮಯ್ಯ, ಕುಂದಳ್ಳಿ ಗ್ರಾಮ ಮತ್ತು ಅಂಚೆ, ಸೋಮವಾರಪೇಟೆ ತಾಲ್ಲೂಕು ಕೊಡಗು ಜಿಲ್ಲೆ ಇವರನ್ನು ಕೊಡಗು ಜಿಲ್ಲೆ 
ಸೋಮವಾರಪೇಟೆ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಸೋಮವಾರಪೇಟೆ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 603 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ೭೫೧ 





ಅಧಿಸೂಚನೆ 
ಸಂಖ್ಯೆ: ಸಿಒ 157 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ: 14ನೇ ಅಕ್ಟೋಬರ್‌, 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಒ 157 ಸಿಎನ್‌ಎಸ್‌ 2008 ದಿನಾ೦ಕ:17.6.2009ರಲ್ಲಿ ಹಾವೇರಿ ಜಿಲ್ಲೆ 
ರಾಣೆಬೆನ್ನೂರು ತಾಲ್ಲೂಕಿನ ಕರ್ನಾಟಕ ಕೋ-ಆಪ್‌ ಉಲನ್‌ ಟೆಕ್ಸ್‌ಟೈಲ್‌ ಮಿಲ್‌ ನಿಯಮಿತ, ಕಮದೋಡ ಇದರ ಆಡಳಿತ 
ಮಂಡಳಿಗೆ ಮಾಡಿದ್ದ ಶ್ರೀ ಮಾರ್ತಾಂಡಪ್ಪ ಚಿಕ್ಕಪ್ಪ ಮೋಟೆಬೆನ್ನೂರ್‌, ಸಾ:ಪೋ: ಕಜ್ಜರಿ, ರಾಣಿಬೆನ್ನೂರು ತಾಲ್ಲೂಕು ಇವರ 
ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11)ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ 
ಕರಿಯಪ್ಪ ಮಲ್ಲೇಶಪ್ಪ ಬೀರಾಳ, ಸಾ:ಹಿರೇಬಿದರಿ ಇವರನ್ನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲ್ಲೂಕಿನ ಕರ್ನಾಟಕ ಕೋ-ಆಪ್‌ 
ಉಲನ್‌ ಟೆಕ್ಸ್‌ಟೈಲ್‌ ಮಿಲ್‌ ನಿಯಮಿತ, ಕಮದೋಡ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 604 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-69), ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸಕೋಟೆ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಚಿನ್ನಬೈಯಪ್ಪ ಬಿನ್‌ ಲೇ. ಚಿಕ್ಕಮುನಿಕದಿರಪ್ಪ, ಗೌತಮ ಕಾಲೋನಿ, ಹೊಸಕೋಟೆ ಟೌನ್‌, 
2. ಶ್ರೀ ಸೈಯದ್‌ ನವಾಜ್‌ ಬಿನ್‌ ಲೇ. ಸೈಯದ್‌ ರಜಾಕ್‌ ಪಕೀರವಾಡ, ಹೊಸಕೋಟೆ ಟೌನ್‌, 
3. ಶ್ರೀ ಎಂ. ನಾಗರಾಜು ಬಿನ್‌ ಲೇ. ಮುನಿಯಪ್ಪ, 5ನೇ ಅಡ್ಡರಸ್ತೆ ವಿನಾಯಕನಗರ, ವಿವಿ. ಬಡಾವಣೆ ಹೊಸಕೋಟೆ ಟೌನ್‌ 
4. ಶ್ರೀ ಅಶೋಕ್‌ ಬಿನ್‌ ಲೇ. ನಂಜಪ್ಪ ಕಮ್ಮವಾರಿಪೇಟೆ, ಹೊಸಕೋಟೆ ಟೌನ್‌ 
5. ಶ್ರೀಮತಿ, ಸುಶೀಲ ಕೋಂ ದೇವರಾಜು, ತಿಗಳರಪೇಟೆ, ಹೊಸಕೋಟೆ ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 605 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 
YOUTH SERVICES SECRETARIAT 
NOTIFICATION 
No. USEE:91:UESE:05(P) Bangalore, Dated: 27" October, 2009 
Whereas the draft of the following rules further to amend the Karnataka General Service 
(Directorate of Youth Services) (Recruitment) (Amendment) Rules, 2009 " was published’ as required 


under clause (a) of sub-section (1) of section 3 of the Karnataka State Civil Services Act, 1978 (Karnataka 


೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೫, ೨೦೦೯ ಭಾಗ - ೪ಎ 





Act 14 of 1990) in notification No. USEE 91 UESE:05 (೧) dated 13.7.2009 in part IV-A of the Karnataka 
Gazette dated 30.7.2009 inviting objections and suggestions from all the persons likely to be affected 
thereby within fifteen days from the date of its publication of draft in the official Gazette. 

Whereas the said Gazette was made available to the public on 30" July, 2009 

And Whereas no objection or suggestion has been received by the StateGovernment. 

Now, therefore, in exercise of powers conferred by the sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) the Government of 
Karnataka hereby makes the following rules, further to amend the Karnataka General Services 
(Directorate of Youth Services) Recruitment Rules, 1975, namely-: 

Rules 

1. Title and commencement: (1) These rules may be as called as the Karnataka General 
Services (Directorate of Youth Services) (Recruitment) (Amendment) Rules, 2009. 

(2) They shall come into force from the date of their publication in the official Gazette. 

2. Amendment of the Schedule: In the Schedule to the Karnataka General Service (Directorate 
of Youth Services)(Recruitment) Rules, 1975, in the entries relating to the category of the post of “Sub 
Editor at Serial number 11, for the entries in column (2) and (3), the following shall be deemed to have 


been substituted with effect from 30" July 1994, namely: 





By promotion from the cadre of First | For Promotion: 


Division Assistant provided that a First | (1) Must have put in a service of not less than 
Division Assistant shall exercise an | three years in the cadre of First Division Assistant. 
irrevocable option for being promoted as 
Sub-Editor. 


(2) Must be a holder of a Diploma in Journalism 
awarded by an institution recognized by 
If no suitable person is available for | Government 


promotion by deputation of an officer iN | For Direct Recruitment: 


gabslent Cade 1120/-113/113/113// 38 (1) Must be a holder of a Bachelor's Degree in 


Department. If no suitable person is |. | ಸ ಜಟ 
journalism or posses equivalent qualification. 


available for promotion or for deputation, 4 
(2) Must be a holder of a Bachelor's Degree in 


by direct recruitment. ಶಿ pd 
Kannada or possess equivalent qualification and 


(3) Must have put in a service of not less than 


three years in publication of journals, in a 














publication, recognized by Government. 





By Order and in the name of the Governor of Karnataka, 
S.G. NARAYANA 
P.R. 606 Under Secretary to Government, 


Youth Services Department 


